ನ 


ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ :408 


2. ಸದೆಸ್ಯರ ಹೆಸರು : ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ 
ಹೊಂದಿದವರು) 
3. ಉತ್ತರಿಸಬೇಕಾದ ದಿನಾಂಕ :15.09.2021 
4. ಉತ್ತರಿಸುವ ಸಚಿವರು :  :ಮಾನ್ಯ ವಸತಿ ಹಾಗೂ ಮೂಲಸೌಲಭ್ಯ ಅಭಿವೃದ್ಧಿ 
RE EE 
ಕ್ರ ಪ್ರಶ್ನೆ | ಉತ್ತರ oo 
ಸಂ 


ಅ) |ವಿಜಯಪುರ ಜಿಲ್ಲೆಯ ವಿಮಾನ ವಿಜಯಪುರ ಜಿಲ್ಲೆಯ ವಿಮಾನ ನಿಲ್ಮಾಣದ 
——ನಿಲ್ಮಾಣದ----ಒಂದನೇ----ಹಂತದ-ಒಂದನೇ-ಹಂತದ- ಯೋಜನೆಯು ಜನವರಿ 


ಯೋಜನೆಯ ಯಾಬಾಗ | 2022ರ ಅಂತ್ಯದೊಳಗೆ ಪೂರ್ಣಗೊಳ್ಳುವುದು. 

ಪೂರ್ಣಗೊಳ್ಳುವುದು; ಈ! ಈ ಕಾಮಗಾರಿಗಳನ್ನು ರೂಂ5:00 ಕೋಟಿ 

ಕಾಮಗಾರಿಗಳಿಗೆ ನೀಡಿರುವ ಅನುದಾನ | ಮೊತ್ತದಲ್ಲಿ ಕೈಗೊಳ್ಳಲಾಗುತ್ತಿದ್ದು, ಪ್ರಸ್ತುತ 

ಐಷ್ಟು; ರೂ.25.00 ಕೋಟಿಗಳ ಅನುಬಾನವನ್ನು 
ಬಿಡುಗಡೆ ಮಾಡಲಾಗಿದೆ. 


ಆ) | ವಿಮಾನ ನಿಲ್ದಾಣ ವಿರ್ಮಿಸಲು 727 ವಿಜಯಪುರ ವಿಮಾನ ನಿಲ್ಮಾಣಕ್ಕಾಗಿ ಒಟ್ಟಾರೆ | 
ಎಕರೆ ಹೆಕ್ಟೇರ್‌ ಜಮಿೀನನ್ನು |727.01ಎಕರೆ ಜಮೀನನ್ನು ಭೂಸ್ವಾಧೀನ 
ಸ್ಮಾಧೀನಪಡಿಸಿಕೊಂಡಿದ್ದು, ಜಮೀನಿನ | ಪಡಿಸಿಕೊಳ್ಳಲಾಗಿದೆ. ಅದರಲ್ಲಿ 347ಎಕರೆ. 33 


ರೈತರಿಗೆ ಪರಿಹಾರವನ್ನು | ಗುಲಟೆ ಖಾಸಗಿ ಜಮೀನುಗಳ ಭೂಮಾಲೀಕರಿಗೆ | 
ಒದಗಿಸಲಾಗಿದೆಯೇ; (ವಿವರ | ಪರಿಹಾರ ಧನ ನೀಡಲಾಗಿದೆ. 
ನೀಡುವುದು) 


ಇ) | ವಿಮಾನ ನಿಲ್ದಾಣ ಪೂರ್ಣಗೊಳ್ಳಲು | ವಿಜಯಪುರ ವಿಮಾನ ನಿಲ್ದಾಣದ 
ಬೇಕಾಗುವ ಅನುದಾನ ಎಷ್ಟು; ಕಾಮಗಾರಿಗಳನ್ನು ರೂ.220.00ಕೋಟಿಗಳ 
ಪೂರ್ಣಗೊಳಿಸಲು ಎಷ್ಟು ಸಮಯ ಮೊತ್ತದಲ್ಲಿ. ಕೈಗೊಂಡು ಡಿಸೆಂಬರ್‌ 2022ರ 


ಬೇಕಾಗುತ್ತದೆ? (ವಿವರ ನೀಡುವುದು) ಅಂತ್ಯದೊಳಗೆ ಪೂರ್ಣಗೊಳಿಸಲು 
3 . | ಉದ್ದೇಶಿಸಲಾಗಿದೆ ಭರ ವಂದನ 
ಸಂಖ್ಯೇಮೂಲಇ 104 ರಾಲವಿ 2021 | 
BN x 
(ವಿ.ಸೋಮಣ್ಣ) 


ವಸತಿ ಹಾಗೂ ಮೂಲಸೌಲಭ್ಯ ಅಬಿವೃದ್ಧಿ, 
ಸಚಿವರು 


